ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1373 


ಉತ್ತರಿಸಬೇಕಾದ ದಿನಾಂಕ : 24.12.2021 

ಸದಸ್ಯರ ಹೆಸರು : ಶ್ರೀಬಿಕೆ.ಹರಿಪ್ರಸಾದ್‌ (ವಿಧಾನಸಭಾ 
ಕ್ಷೇತ್ರದಿಂದ ಚುನಾಯಿತರಾದವರು) 

ಉತ್ತರಿಸುವ ಸಚಿವರು : ಮಾನ್ಯರೇಷ್ಮೆ ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು. 


ಗ್ರಾಮೀಣ ಭಾಗದ ರಾಜ್ಯ ಮಟ್ಟದ ಕ್ರೀಡಾಕೂಟಗಳನ್ನು ಆಯೋಜಿಸುವ 
ಕೀಡಾಪಟುಗಳಿಗೆ ಪೂರಕ ಮೂಲಕ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಪೂರಕ 
ಅವಕಾಶ ಕಲ್ಲಿಸುವಲ್ಲಿ ಅವಕಾಶಗಳನ್ನು ಇಲಾಖೆಯು ಕಲ್ಪಿಸುತ್ತಿದೆ. ಅಲ್ಲದೇ, 
ಇಲಾಖೆ ಹಮ್ಮಿಕೊಂಡ | ಇಲಾಖೆಯ 34 ಕ್ರೀಡಾ ವಸತಿ ಶಾಲೆ/ನಿಲಯಗಳಿಗೆ ದೈಹಿಕ 
ಕಾರ್ಯಕ್ರಮಗಳೇನು: ಕಮತೆ ಮತ್ತು ಆಯಾ ಕ್ರೀಡೆಗೆ ಸಂಬಂಧಿಸಿದ ಕೌಶಲ್ಯ 
ಪರೀಕ್ಷೆಗಳನ್ನು ಆಧರಿಸಿ ಕ್ರೀಡಾಪಟುಗಳನ್ನು ಆಯ್ಕೆ 
ಮಾಡಲಾಗುತ್ತಿದೆ. ಮುಂದುವರೆದು, ಸಾಧಕ ಕ್ರೀಡಾಪಟುಗಳಿಗೆ 
ಶೀಡಾ ವಸತಿ ಶಾಲೆ/ನಿಲಯಗಳಿಗೆ ನೇರ ಪ್ರವೇಶಕ್ಗೆ ಅವಕಾಶ 
ಕಲ್ಪಿಸಲಾಗುತ್ತಿದೆ. 


ಅಲ್ಲದೇ, ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ತಾಲ್ಲೂಕು, 
ಜಿಲ್ಲೆ ವಿಭಾಗ ಮತ್ತು ರಾಜ್ಯ ಮಟ್ಟದ ಸಿ.ಎಂ. ಕಪ್‌ 
ಕ್ರೀಡಾಕೂಟಗಳನ್ನು ನಡಸಲಾಗುತ್ತದೆ. ಹಾಗೆಯೇ ಗ್ರಾಮೀಣ 
ಪ್ರದೇಶದಲ್ಲಿ ದೇಸೀ ಕ್ರೀಡೆಗಳನ್ನು ಸ್ನಳಿಯ ಮಟ್ಟಿದಲ್ಲಿ 
ಪ್ರೋತ್ಸಾಹಿಸಲು ಗ್ರಾಮೀಣ ಕ್ರೀಡೋತ್ಸವ ಕಾರ್ಯಕ್ರಮವನ್ನು 
ಹೋಬಳಿ ಮಟ್ಟದಲ್ಲಿ ಆಯೋಜಿಸಲಾಗುತ್ತಿದೆ. ನಮ್ಮೂರ 
ಶಾಲೆಗೆ ನಮ್ಮ ಯುವಜನರು ಕಾರ್ಯಕ್ರಮದಡಿಯಲ್ಲಿ 
ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಸರ್ಕಾರಿ ಶಾಲೆಗಳಿಗೆ ಕ್ರೀಡಾ 
ಚಟಿವಟಿಕೆಗಳ ಉತ್ಸೇಜಸಕ್ಕಾಗಿ ಪ್ರೋತ್ಸಾಹ ಧನ 
ನೀಡಲಾಗುತ್ತಿದೆ. 


ಗ್ರಾಮೀಣ 
ಪ್ರತಿಭಾನ್ನಿತ 
ಕ್ರೀಡಾಪಟುಗಳನ್ನು 
ವಿಭಾಗವಾರು ಗುರುತಿಸಿ 
ಇವರು ರಾಜ್ಯ ಮತ್ತು 
ರಾಷ್ಟ್ರಮಟ್ಟದಲ್ಲಿ 
ಸ್ಪರ್ಧಿಸಲು ಇಲಾಖೆ ನೀಡುವ 
ಸವಲತ್ತುಗಳೇನು: 


ಭಾಗದ |ಕ್ರೀಡಾ ವಸತಿ ಶಾಲೆ/ನಿಲಯಗಳಿಗೆ ಆಯ್ಯೆಯಾದ 
ಕ್ರೀಡಾಪಟುಗಳಿಗೆ ವೈಜ್ಞಾನಿಕ ರೀತಿಯಲ್ಲಿ ನುರಿತ 
ತರಬೇತುದಾರರಿಂದ ತರಬೇತಿ; ಉಚಿತ ವಸತಿ; 
ಊಟೋಪಹಾರ; ಕ್ರೀಡಾ ಸಮವಸ್ತಗಳನ್ನೊಳಗೊಂಡಂತೆ 
ಕ್ಲೀಡಾಗಂಟನ್ನು ನೀಡಲಾಗುತ್ತಿದೆ. ಕ್ರೀಡಾಕೂಟಗಳಲ್ಲಿ 
ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಪ್ರಯಾಣ ಭತ್ಮೆ/ದಿನಭತ್ಯೆ 
ನೀಡಲಾಗುತ್ತಿದೆ. ಕ್ರೀಡಾಪಟುಗಳ ದೈನಂದಿನ ತರಬೇತಿಗಾಗಿ 
ಕ್ರೀಡಾ ಸಾಮಗ್ರಿಗಳನ್ನು ಒದಗಿಸಲಾಗುತ್ತಿದೆ. ರಾಷ್ಟಿೀಯ 
ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ 
ವಿಜೇತರಾದ  ಕ್ರೀಡಾಶಾಲೆ/ನಿಲಯದ ಕ್ರೀಡಾಪಟುಗಳಿಗೆ 
ನಗದು ಪ್ರೋತ್ಸಾಹಧನ ನೀಡಿ ಪ್ರೋತ್ಪಾಹಿಸಲಾಗುತಿದೆ. 


ಮಂದಿ ಕ್ರೀಡಾಪಟುಗಳು ರಾಜ್ಯ 


ಹಾಗೂ ರಾಷ್ಟ್ರಮಟ್ಟಿದಲ್ಲಿ 
ಪ್ರತಿನಿಧಿಸಿದ್ದಾರೆ: ಇವರಿಗೆ ಸರ್ಕಾರ 
ನೀಡಿದ ಸವಲತ್ತುಗಳೇಮು? 


(ಸಂಪೂರ್ಣ ಮಾಹಿತಿ 
ಒದಗಿಸುವುದು) 


ಮೈಎಸ್‌ಡಿ/ಇಬಿಬಿ/214/2021 


ಗ್ರಾಮೀಣ ದೇಸೀ ಕ್ರೀಡೆಯಾದ ಈುಸ್ತಿ ಸ್ಪರ್ಧೆಯನ್ನು] 


ಪ್ರೋತ್ಸಾಹಿಸುವ ಹಿತದೃಷ್ಠಿಯಿಂದ ಸರ್ಕಾರವು ' 
"ಕರ್ನಾಟಕ ಕುಸ್ತಿ ಹಬ್ಬ ಎಂಬ ಯೋಜನೆಯನ್ನು ಕಳೆದ | 
2018-19ನೇ ಸಾಲಿನಿಂದ ಜಾರಿಗೆ ತಂದು! | 
| ಅನುಷ್ಠಾನಗೊಳಿಸಲಾಗುತಿದೆ. ಕುಸ್ತಿ ಕ್ರೀಡೆಯನ್ನು | 
| ಉತ್ತೇಜಿಸಲು ಕ್ರೀಡಾಪಟುಗಳಿಗೆ ಅನುಕೂಲವಾಗುವ | 
'ವಿಟಿ ನಲ್ಲಿ ಗ್ರಾಮೀಣ ಗರಡಿಮನೆ NR | 
ಇಲಾಖೆಯಿಂದ ರಾಜ್ಯದಲ್ಲಿ ಅನುಷ್ಠಾನಗೊಳಿಸುತ್ತಿದ್ದು, 
'ಪ್ರುತಿ ಗರಡಿಮನೆ ನಿರ್ಮಾಣಕೆ ರೂ.10. ಂಂಲಕ್ತಗಳ | 
ನನನ್ನು ಒದಗಿಸಲಾಗುತ್ತಿದೆ. 


ಕಳದ 2 ವರ್ಷಗಳಲ್ಲಿ `ರಾಜ್ಯ ಹಾಗೂ 
ರಾಷ್ಟ್ರಮಟ್ಟದಲ್ಲಿ ಪ್ರತಿನಿಧಿಸಿದ ಕ್ರೀಡಾಪಟುಗಳ 
ಮಾಹಿತಿಯನ್ನು ಅನುಬಂಧ- 01ರಲ್ಲಿ ಹಾಗೂ 
ಇವರಿಗೆ ಇಲಾಖೆಯಿಂದ ನೀಡಲಾಗುತ್ತಿರುವ 
ಸವಲತ್ತುಗಳ ವಿವರಗಳನ್ನು ಅಸುಬಂಧ-02ರಲ್ಲಿ 
ನೀಡಲಾಗಿದೆ. 


ರೇಷ್ಮೆ, ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು. 


ಪ್ರ. 


ಬೆಂಗಳೂರು ನಗರ 


ಬೆಂಗಳೂರು ಗ್ರಾಮಾಂತರ 


p 
9 
೪ 


ಅನುಬಂಧ-02 


ರಾಜ್ಯ ಹಾಗೂ ರಾಷ್ಟ್ರಮಟ್ಟಿದಲ್ಲಿ ಪುತಿವಿಧಿಸಿದ ಫ್ರೀಡಾಪಟುಗಳಿಸ ಸರ್ಕಾರದಿಂದ 
ನೀಡಲಾಗುತ್ತಿರುವ ಸವಲತ್ತುಗಳ ವಿವರ 


ನಗದು ಪುರಸ್ಕಾರ; ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ 


ವಿಜೇತರಾದ ಕ್ರೀಡಾಪಟುಗಳಿಗೆ ನಗದು ಪುರಸ್ಕಾರವನ್ನು ನೀಡಲಾಗುತ್ತಿ ದೆ. 


ಏಕಲವ್ಯ ಪ್ರಶಸ್ತಿ:ರಾಷ್ಟ್ರೀಯ ಮತ್ತು ಅಂತರಾಷ್ಟೀಯ ಮಟ್ಟಿದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿ ಸಾಧನೆ 
ಮಾಡಿದ ಕ್ರೀಡಾಪಟುಗಳಿಗೆ ಏಕಲವ್ಯ ಪ್ರಶಸ್ತಿ ನೀಡಲಾಗುವುದು. 


ಕರ್ನಾಟಕ ಕ್ರೀಡಾರತ್ನ ಪ್ರಶಸ್ತಿ; ದೇಸೀ ಗ್ರಾಮೀಣ ಕ್ರೀಡೆಗಳಲ್ಲಿ ವಿಶೇಷ ಸಾಧನೆ ಮಾಡಿದ ರಾಜ್ಯದ 
ಗ್ರಾಮೀಣ ಶೀಡಾಪ್ರತಿಭೆಗಳಿಗೆ ಕರ್ನಾಟಕ ಕ್ರೀಡಾರತ್ನ ಪ್ರಶಸ್ತಿ ಹಾಗೂ ನಗದನ್ನು ನೀಡ 
ಗೌರವಿಸಲಾಗುವುದು. 


ಶೈಕ್ಷಣಿಕ ಶುಲ್ಕ ಮರುಪಾವತಿ: ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಮಟ್ಟಿದಲ್ಲಿ ರಾಜ್ಯದಿಂದ ಪ್ರತಿನಿಧಿಸಿ 
ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಶೈಕ್ಷಣಿಕ ಶುಲ್ಕ ಮರು ಪಾವತಿ ಮಾಡಲಾಗುತ್ತಿದೆ. 


ಕ್ರೀಡಾ ವಿದ್ಯಾರ್ಥಿ ವೇತನ: ರಾಜ್ಯಮಟ್ಟಿದಲ್ಲಿ ಪದಕ ವಿಜೇತರಾಗಿ ರಾಷ್ಟ್ರೀಯ ಮಟ್ಟಿದಲ್ಲಿ ಸಾಧನ 
ಮಾಡಿದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರೂ.10000/- ವಿದ್ಯಾರ್ಥಿ ವೇತನ ನೀಡಿ ಪ್ರೋತ್ಸಾಹಿಸಲಾಗುತ್ತಿದ. 


ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಂ೦ತರ-ರಾಷ್ಟ್ರೀಯ್ಕ, ರಾಷ್ಟ್ರೀಯ ಮತ್ತು ರಾಜ್ಯಮಟ್ಟದ 
ಕ್ರೀಡಾಕೂಟಗಳಲ್ಲಿ ಪದಕ ವಿಜೇತ ಕ್ರೀಡಾಪಟುಗಳಿಗೆ ಕ್ರಮವಾಗಿ ತಲಾ ರೂ.5.00, 300 ಮತ್ತು ರೂ.1.00 
ಲಕ್ಷಗಳ ಪ್ರೋತ್ಸಾಹಧನ ನೀಡಲಾಗುತಿದೆ. 


ಮ 


ಅಂತರಾಷ್ಟ್ರೀಯ); ರಾಷ್ಟೀಯ ಮಟ್ಟಿದಲ್ಲಿ ಸಾಧನೆ ಮಾಡಿದ ಕ್ರೀಡಾಪಟುಗಳಿಗೆ ಸ್ವಯಂ ಉದ್ಯೋಗ 
ಕೈಗೊಳ್ಳಲು ಜಮ್‌ ಸಾಮಗ್ರಿಗಳನ್ನು ನೀಡಲಾಗುತ್ತಿದೆ. 


ಕ್ರೀಡಾ ವಸತಿ ಶಾಲ್ರ/ ನಿಲಯಗಳಲ್ಲಿ ಪ್ರವೇಶ ಪಡೆಯುವ ಪ್ರತಿಭಾವಂತ ಯುವ ಕ್ರೀಡಾಪಟುಗಳಿಗೆ ಉಚಿತ 
ಊಟೋಪಹಾರ, ವಸತಿ, ಕ್ರೀಡಾ ತರಬೇತಿ ಮತ್ತು ಕ್ರೀಡಾ ಸಮವಸ್ವ ಒದಗಿಸಲಾಗುತ್ತಿದೆ. ದೈಹಿಕ ಕ್ಷಮತಾ 
ಪರೀಕ್ಷೆಗಳಲ್ಲಿ ಹಾಗೂ ಕ್ರೀಡಾ ಕೌಶಲ್ಯ ಪರೀಕ್ಷೆ ಆಧಾರಿತವಾಗಿ 5ನೇ ತರಗತಿ ಮೇಲ್ಪಟ್ಟ ಕ್ರೀಡಾಪಟುಗಳಿಗೆ 
ಆಯ್ಕೆ ಪ್ರಕ್ರಿಯೆ ನಡೆಸಿ ಪ್ರವೇಶಾವಕಾಶ ಕಲ್ಪಿಸಲಾಗುತ್ತಿದೆ. 


ಕೀಡಾ ಮೂಲಭೂತ ಸೌಕರ್ಯಗಳ ಸೃಜನೆ: ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ 
ನಿವೇಶನಗಳಲ್ಲಿ ಕ್ರೀಡಾ ಮೂಲ ಸೌಕರ್ಯಗಳನ್ನು ಸೃಜಿಸುವ ಮೂಲಕ ಕ್ರೀಡಾಪಟುಗಳ ಕ್ರೀಡಾ 


ಮಾನ್ಯತೆ ಪಡೆದ ರಾಜ್ಯ ಕ್ರೀಡಾ ಸಂಸ್ಥೆಗಳಿಗೆ ಕಿನಿಡಾಕೂಟಿಗಳ ಆಯೋಜನೆಗೆ ತರಬೇತಿ ಶಿಬಿರಗಳ 
ಆಯೋಜನೆ ಹಾಗೂ ಶ್ರೀಡಾಕೂಟಗಳಿಗಿ ರಾಜ್ಯ ತಂಡದ ನಿಯೋಜನೆಗೆ ಅನುಬಾನ ನೀಡಲಾಗುತ್ತಿದೆ. 


ಯುವಜನರಿಗೆ ಸಾಹಸ ಕೀಡಾ ಪ್ರಶಿಕಕರಾಗಲ್ಬು ವಿವಿಧ ಹಂತಗಳ ತರಬೇತಿಯನ್ನು ನೀಡಲಾಗುತ್ತಿದೆ. 


ಖೇಲೋ ಇಂಡಿಯಾ ಯೋಜನೆ: ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಯೋಜನೆಯಡಿಯಲ್ಲಿ 
ಕ್ರೀಡಾಕೂಟಗಳ ಸಂಘಟನೆ, ನಗರ ಪ್ರದೇಶಗಳಲ್ಲಿ ಕ್ರೀಡಾ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಹಾಗೂ 
ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡಲಾಗುತ್ತಿದೆ. ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಖೇಲೋ 
ಇಂಡಿಯಾ ಸಣ್ಣ ಕೇಂದ್ರಗಳನ್ನು ಜಿಲ್ಲಾಮಟ್ಟದ 31 ಕೇಂದ್ರಗಳಲ್ಲಿ ಆಯಾ ಜಿಲ್ಲೆಯ ಪ್ರಚಲಿತ 
ಕ್ರೀಡೆಗಳನ್ನು ಪ್ರೋತ್ಸಾಹಿಸಲು ಕೇ೦ದ್ರ ಸರ್ಕಾರವು ಮಂಜೂರಾತಿ ನೀಡಿರುತ್ತದೆ. 


